ಕರ್ನಾಟಕ ವಿಧಾನ ಪರಿಷತ್‌ 


» ಚುಕ್ಕೆ ಗುರುತಿಲ್ಲದ ಪ್ರಖ್ನೆ ಸಂಖ್ಯೆ 
2) ಸದಸ್ಯರ ಹೆಸರು 


3) ಉತ್ತರಿಸಬೇಕಾದ ದಿನಾಂಕ 
4) ಉತ್ತರಿಸುವವರು 


ಪಖ್ನೆ 


ರರಂ 

ಶ್ರೀ ಕೆ.ಹರೀಶ್‌ ಕುಮಾರ್‌ 
(ವಿಧಾನಸಭೆಯುಂದ 
ಚುನಾಯುತರಾದವರು) 
18.07.2019 

ಮಾನ್ಯ ಮುಖ್ಯಮಂತ್ರಿಗಳು 


ಉತ್ತರ 


ಅ) | ದಕ್ಷಿಣ ಕನ್ನಡ ಜಲ್ಲೆಯ ಕೋಟ-ಚೆನ್ನಯ್ಯರ 
ಹೆಸರನ್ನು ಮಂಗಳೂರು ಅಂತರಾಷ್ಟ್ರೀಯ 
ವಿಮಾನ ನಿಲ್ದಾಣಕ್ಕೆ ಹೆಸರು ಇಡುವುದಕ್ಕೆ 
ಈಗಾಗಲೇ ನೀಡಿರುವ ಪ್ರಸ್ತಾವನೆ ಕಚೇರಿ 
ಪತ್ರ ಸಂಖ್ಯೆ:ದಕಜಪ/ಕೌನ್ಟಿಲ್‌/ಸಿ.ಆರ್‌- 
ತ3/2೦18-19ರಂತೆ ಸರ್ಕಾರ ಕೈಗೊಂಡ 
ಕ್ರಮಗಳೇನು? 


ದಕ್ಷಿಣ ಕನ್ನಡ `ಜಲ್ಲೆಯ "ಮಂಗಳೂರು ಅಂತರಾಷ್ಟ್ರೀಯ 
ವಿಮಾನ ಫಿಲ್ದಾಣಕ್ಷೆ ಕೋಟ-ಚೆನ್ನಯ್ಯರ ಹೆಸರನ್ನು ಇಡುವ 
ಪ್ರಸ್ತಾವನೆಯು ಇಲಾಖೆಯಲ್ಲ ಸ್ವೀಕೃತವಾಗಿರುವುದಿಲ್ಲ. 


ಸೆಂಖ್ಯೆ:ಮೂಅಇ ತರ ರಾಅವಿ 2೦1೪ 


